WPP -47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಜುಲೈ ೧೨, ೨೦೧೨ (ಆಷಾಢ ೨೧, ಶಕ ವರ್ಷ ೧೯೩೪) 


ಸಂಚಿಕೆ ೨೮ 


ಭಾಗ - ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


FORM - IV 
( SEE RULE - 12) 

NOTICE 
It is hereby notified that the undersigned has changed his /her name from 
Suresh Lachchappa Nayak . 


Suresh Lachchappa Lamani to 


P . D . c /n87 


Suresh Lachchappa Lamani 


ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಿಜಾಪೂರ 

ನಮೂನೆ- 1 
೨ನೇ ನಿಯಮ ನೋಡಿ 

ಅಧಿಸೂಚನೆ 


ಶ್ರೀ ಮರೆಪ್ಪ ಮಲ್ಲಪ್ಪ ಹರಿಜನರವರು ಸಹ ಶಿಕ್ಷಕರಾಗಿ ಎಚ್. ಪಿ.ಎಸ್ . ಅಲಿಯಾಬಾದ ಕೆ. ಹೆಚ್. ತಾ|| ಜಿ|| ಬಿಜಾಪೂರ ಇಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದು ಅವರ ಹೆಸರನ್ನು ಮರೆಪ್ಪ ಮಲ್ಲಪ್ಪ ಕನ್ನೊಳ್ಳಿ ಎಂದು ಬದಲಾವಣೆ ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 


P . D . c/ n 88 


ನೇಮಕಾಧಿಕಾರಿಯವರ ಸಹಿ ಮತ್ತು ಪದನಾಮ 


FORM - IV 
( SEE RULE - 12 ) 

NOTICE 


It is hereby notified that the undersigned has changed his name from Sri Ravindra s / o Laxman Balappagol to 
Sri Ravikumarswami B . 


P . D . c/ n 89 


Sri Ravindra s /o Laxman Balappagol 


FORM -IV 
( SEE RULE - 12 ) 

NOTICE 
It is hereby notified that the undersigned has changed his/her name from Siddanna Dadagouda Biradar to 
Siddu Dadagouda Biradar Patil 
P . D . c/n91 . 

Siddanna Dadagouda Biradar 
(೯೨೯ ) 


Tao 


FODFEBE Jame, Rodowed , wes, n9 , 9009 


237 - 38 


FORM -1 
(SEE RULE-9 ) 

Department of Police 
Office of the Commandant llnd Bn , K . S . R . P . Belgaum 

NOTIFICATION , Dated : 30th May 2012 


Sri Timmanna. Adiveppa. Waddar working as Police constable Department of/office of the Commandant llnd BN , 
K .S .R .P . Belgaum is permitted to change his name to Timmanna. Adiveppa. Badami. 


S . H . Naik , 
Commandant, 2nd. Bn .K .S.R.P . Belgaum . 


P . D . c /n 90 


IN THE COURT OF THE IV ADDL . CITY CIVIL JUDGE MAYO HALL BANGALORE : (CCH -21) 

P & SC No . 25024 /2012 
PETITIONERS : 

1. Smt. Mahalakshmi Jayaprakash , w /o Late M . R . Jayaprakash , aged about 47 years. 
2 . Ms. Meghana Jayaprakash , D /o Late M . R . Jayaprakash , aged about 18 years . 
3. Ms. Manasi Jayaprakash , D /o Late M . R . Jayaprakash , aged about 12 years (Minor) 
Petitioner No. 3 since minor, is represented by her natural, legal guardian and next friend, her 
mother Smt. Mahalakshmi Jayaprakash i.e. Petitioner No . 1. All are R /at No . 274 , 27th Cross, 10th Main 
Banashankari 2nd Stage , Bangalore . 


V / s 


RESPONDENT: NIL 


PUBLIC NOTICE 


Notice is hereby given that a petition has been made to this Court under section 278 of the Indian Succession Act, for 
grant of Letter of Administration over the estate of the deceased M . R . Jayaprakash ,who died on 04 July 2010 at Bangalore. 


Be it known that No caveat has been entered and the said petition is posted for hearing on 1st August 2012 at 11 O ’ 
clock . Any person /s claim to have any interest may come and participate in the proceedings before grant ofLetter of Administration . 


SCHEDULE 


A . Shares in HDFC Bank Limited No . 6160398 Certificate No. 002022655 


B . Shares in ITC Limited No. 10 / 14921, Certificate No. 88547 . 
C . Shares in ITC Limited No . 10 /14921, Certificate No. 22337 . 
D . Flat No. P - 2, SANKALP MANIMANDIRA, Corporation New No . 39 and 39/3 , situated at Sheshadri lyer Road , Chamaraja 

Mohalla , Lakshmipuram , Mysore. Admeasuring East to West 137 and North to South 127 bounded by East Road , 
West-Conservancy Lane/Private Property , North -Property of Mr. Swamy & Private Property, South -Property of Mr. Rani 

Gourammasni. 
E . Residential building , bearing Site No . 274 , situated at Block 11 - Stage in Banashankari Extension , Bangalore. Admeasuring 

2400 Sq . Ft. bounded on : East-Site No. 275 , West-Site No . 273, North -Site No. 277, South -Road . 
F . No . 8, First Floor, Fortune Chambers , Unit No . 8 /1 -1 & PID No . 77 -4 -8 / 1-1 , situated at Lalbagh Road , Bangalore & measuring 

407 .56 Sq . Ft. of undivided share with Super Buildup Area measuring 1910 .80 Sq . Ft. bounded by, East -Lalbagh Road , West 
No. 39/9 belonging to Bhaktavatsalam , North No. 10/ 3 belonging to Shashikanth Vencer, South -No. 8 /1 , belonging to 
Gopalkrishnan . Given under my hand and seal of the court this the 29th Day of June 2012. 

By order of the Court, 

Assistant Registrar, 
PD . 79 

City Civil Court, Mayo Hall Unit, Bangalore . 


2007 – 38 FODFEBE Jozme, no doubt , wes, 09, 2009 

cao 
IN THE COURT OF THE HON BLE CITY CIVIL AND SESSIONS JUDGE AT BANGALORE 

P & SC No . 25026 /2012. 


PETITIONERS : 


1. ASEERVATHAM S . Aged 35 years 
2. ROBERT S. Aged 34 years. 
3. BRITTO S. Aged 30 years 

all issues of late Savarimuthu @ Savarinathan @ Muthu and late JOSHI @ JOSPHINE all residing at 
No. 173- 1, Peenya Plantations Left side , Bangalore North Sl. No . 1 & 3 Rep . by 2nd petitioners. 


V / s 


RESPONDENT: NIL 


PUBLIC NOTICE 
Notice is hereby given that a petition has been made to this Court under section 372 of the Indian Succession Act, 
for grant of succession certificate to the estate of the deceased Muthu @ Savarinathan @ Savarimuthu who died on 12 -03- 2012 
at K .G .F . 

Be it known that No caveat has been entered and the said petition is posted for hearing on 22nd August 2012 at 11 O 
clock . Any person /s claiming to have any interest may come and participate in the proceedings before grant of succession certificate . 


SCHEDULE 


Sl. No. 


Descriptions 


Amount 


P . F . Amount 


74 , 100 / 


( Rupees seventyfour Thousand one hundred only ) 


Given under my hand and the seal of the court this the 15 - 06 - 2012 . 


By order of the Court, 

Assistant Registrar, 
City Civil Court , Mayo Hall Unit, Bangalore . 


PD . 78 


IN THE COURT OF IV ADDL . CITY CIVIL JUDGE, MAYO HALL , BANGALORE CCH - 21 

P . & S .C. No. 25023/2012, HG : 01-08 -2012 


PETITIONERS : 


Mr. Mario Sequeira , aged 49 years , son of late B .E . S. Sequeira , presently residing at # 102 , 
Orchids Apartments , 28 , Cline Road , Cooke Town , Bangalore -560 084 . 


VERSUS 


RESPONDENTS : NIL 


PUBLIC NOTICE 


Notice is hereby given that a petition has been made to this Court under Part IX , Chapter II, Section 237 read with 
Chapter IV Section 276 of the Indian succession Act, 1925, for grant of Probate of the will dated 2/2 /2006 ofthe deceased Philomena 
Apolina Sequeira, who died on 17 /4 / 2006 at Bangalore . 


Be it known that No Caveat has been entered and the said petition is posted for hearing on 01/08 /2012 at 11 O Clock . 
Any person /s claiming to have any interest may come and participate in the proceedings before grant of Probate . 


SCHEDULE 


Immovable Property : 


a) Three bedroom apartmentbearing No. 102 , Orchids Apartments , 28 Cline Road , Cooke Town, Bangalore -560 084 . 
b ) Two bedroom apartment bearing No. 001, Orchids Apartments, 28 Cline Road , Cooke Town, Bangalore-560 084. 


629 


BADFEIT ODES, A Cowbt , we 09, 2009 


2007 – 38 


Movables like : 


1. Fixed Deposits in State Bank of Mysore , Cooke Town Branch ; in Canara Bank , Da Costa Square Branch ; in 

Karnataka Bank, Murphy Town Branch and in Bata India Limited, 27B , Camac Street, 1st Floor, Kolkata-700 016 . 
2 . Savings Bank Account in State Bank of Mysore, Cooke Town Branch ; in Canara Bank , Da Costa Square Branch ; 

and in Karnataka Bank , Murphy town Branch . 
3. Rural Electrification Bonds, Post Office Fixed Deposits and Kisan Vikas Patra . 
4 . Household goods and appliances , furniture ,wearing apparel, books, plates, jewels , electronics items, etc., 


Given undermyhand and seal of the Court, this the 21st day of June, 2012. 


By order of the Court, 

Assistant Registrar, 
City Civil Court, Mayo Hall Unit, Bangalore. 


PD . 75 


IN THE COURT OF THE IV ADDITIONAL CITY CIVIL JUDGE 

Mayo Hall, Bangalore HG 15 /9/ 2012 

P & SC No . 25016 /2012. 


PETITIONER : 


1. Mrs. Razia Bano , W / Late Bokhari, S.M .M ., Aged about 70 years . 
2 . Mr. Syed Azeez Mehdi Bokhari, S/o Late Bokhari S.M .M ., Aged about 32 years. 
3. Mr. Syed Mohammed Mehdi Bokhari, S/o Late Bokhari , S.M .M . Aged about 26 years . 

Syed Abu Mehdi Bokhari, S /o Late Bokhari , S .M .M . Aged about 23 years . 
All are residing at No. 36 , 3rd Main , Adi Kabir Ashram Extension , Matada Halli, R.T. Nagar Post, 
Bangalore -560 032 . 

PETITIONERS 


NIL 


RESPONDENT 


Notice is hereby given that a petition have been made to this Court under section 278 of the Indian Succession Act, for 
grant of Letters of Administration in respect of Cash in savings Bank accountNo. 04132010011027 at Syndicate Bank , Jayamahal, 
Bangalore Rs . 71 ,06 , 165 -78 ps and 50 % share in Immovable property bearing Shop No. G -13 /A Ground floor , Richmond Towers , 
No . 12 , Richmond Road , Bangalore , of the deceased late S .M .M . Bokhari, who died on 7 -12 -2011. 


Be it known that no caveat has been entered and the said petition is posted for hearing on 15th September 2012 at 
11 -00 a.m . all persons claiming to have any interest in the assets of the deceased may come and see the proceedings before grant 
of Letters of Administration . 


Given under my hand seal of the court, this the 20 -6 -2012 . 


By order of the Court, 

Assistant Registrar, 
City Civil Court, Mayo Hall Unit , Bangalore. 


PD . 76 


IN THE COURT OF THE HON BLE IV ADDL CITY CIVIL JUDGE 
MAYOHALL UNIT : AT BANGALORE : CCH No. 21 

G & WC No . 25006 /2012. 
M /s. JUDITH CORRINE ROSS , 
D /o . MR . M . C . ROSS , female , aged 55 years , residing at Nos . 33 and 34 , Residency Road , Bangalore -560 025 . 
a person of unsound mind , hence represented by her mother and natural guardian 
Mrs. MARIE female, W /o . M .C . ROSS, aged 85 years, residing at Nos . 33 and 34 , Residency Road , Bangalore-560025 . 

PETITIONER 

and 
NIL 

RESPONDENT 


LOOR – 3 


BADFEIT ODES, A Dodd , we 09, 2009 


Taa 


PUBLIC NOTICE 


Notice is hereby given that a petition has been made to this Court under Order XXXII Rule 1 of the C .P . C . read with 
sections 52 , 53, 59, 61 and 65 of the mental Health Act 1987 for recognizing and appointing Mrs . MARIE THERESE ROSS as natural 
guardian of petitioner and as the Manager of the schedule property and also sought for permission for sale of schedule property 
infavour of the prospective purchaser/s . 


Be , it known, that, No caveat has been entered and the said petition is posted for hearing on 04th August 2012 at 11 -00 
a .m . and any person /s interested or claiming any right in the schedule assets may enter appearance on that day, failing which the 
said petition will be heard and determined exparte . 


SCHEDULE OF THE PROPERTY 


ALL THAT HOUSE PROPERTY consisting of ground and first floors bearing municipal No. 23 /1 and 23/2 (Old ) new No . 
33 and 34 , Residency Road (actually in RESIDENCY CROSS ROAD ) Bangalore and measuring on the Eastern side 32 12 feet 6 
inches on the Western side 32 12 feet 6 inches, on the Northern side 48 feet 6 inches and on the Southern side 50 feet and totally 
measuring 1596 sq . ft . and bounded by : 

East 

Residency Road Cross , 
West 

Property bearing No. 112/4 Brigade Road , 
North : Property bearing No . 39 Residency Road , 
South : Property bearing No . 23 Residency Road , 


Given under my hand and seal of the court on this 22nd day of June 2012 at Bangalore . 


PD . 74 


By order of the Court , 

Assistant Registrar, 

City Civil Court, Mayo Hall Unit, Bangalore . 
EXECUTIVE DIRECTOR 
BANNERGHATTA BIOLOGICAL PARK , BANNERGHATTA, BANGALORE - 560 0 83 

SHORT TERM RE E - TENDER NOTIFICATION 
NO . A4 /BBP /e - Tender/Vehicle Parking/CR - 1/2012 - 13, Date : 20/ 06 / 2012 


It is hereby notified for the general information to the public that the Executive Director , Bannerghatta Biological Park , 
Bannerghatta , Bangalore herein after referred as Tender Inviting Authority , has invited short term re e-Tender for " License to operate 
the Vehicle Parking Stand at Bannerghatta Biological Park for one year" for the financial year 2012 -13. 


SCHEDULE OF EVENTS 


Tender documents will be available in e -procurement portal 


21- 06 - 2012 onwards 


Last date and time for tender quarries and clarifications (over phone during office hours ) 


07 -07 - 2012 


documents 


in 


e- procurement portal 


10 -07 -2012 


Last date and time for Uploading bid 
(www .eproc.karnataka .gov.in ) up to 4 .00 P .M 


up to 4 . 00 P . M 


13-07 -2012 


Last date and time for opening of tender at 11. 30 AM in the Office of the Executive Director, 
Bannerghatta Biological Park , Bangalore – 560 083 


at 11. 30 AM 


CONDITIONS : 


1. 


The tender accepting authority reserves the right to accept or reject any or all tenders without incurring any liability or 
obligation to inform the applicants of the reasons for such action . 


The tender should be accompanied with EMD of 3. 1,00,000 /- (Rupees one lakh only ) should be paid through 
e-procurement portal (Mode ofpayment -Credit Card /Debit Card / NEFT /OTC ). 


FOT837 ODZIE , TOOO JOO , we 09, 9009 


237 - 38 


3 . 


Any tender submitted without the earnest money deposit (EMD ) shall summarily rejected . 


4 . 


Further details can be had from undersigned during office hours and also refer website www . eproc.karnataka.gov.in . 
The tenderers need to be registered in e-procurement cell, Room No . 141, Room No. 141, Gate No . 2 , 1st floor, M .S . 
Building , Bangalore to obtain user ID and Password for participating in e-Tender. For more details please contact e 
procurement cell – 080 - 25501216 /25501227 . 


Executive Director, 
Bannerghatta Biological Park , 

Bannerghatta , Bangalore . 


PD . 77 


DISTRICT AND SESSIONS COURT, BAGALKOT 
NOTIFICATION NO. 1 / 2012 , DATED : 06 - 06 - 2012 


Sub : 


Recruitment to the post of Stenographer in the Judicial Department in the unit of District and Sessions Judge, 
Bagalkot. 


Applications in the prescribed form are invited from eligible candidates for appointment to the post of Stenographer so as 
to reach the undersigned on orbefore 20 -07 - 2012 at 05 .00 P .M . The details of vacancies are : 


Sl. No 


Name of the Post 


No. of 
Vacancies 


Classification of Vacancies 
sc S T | Cat -1 


GM 


ITA 


1 


Stenographer 


09 


Others 


| 


Women 


Rural 


PH 


TOTAL 


1. MINIMUM QUALIFICATIONS : 

FOR THE POST OF STENOGRAPHER : 


a) 


Must have passed the S . S .L .C . Examination or equivalent qualification . 


b ) 


Must have passed Senior Typewriting and Senior Shorthand examinations both in Kannada Language and Eglish 
Language conducted by the Department of Public Instructions or possess equivalent qualification . 


2 . 


AGE LIMIT : 
a) On the last date fixed for receipt of applications, Must have attained the age of 18 years and must not have attained the 

age of : 


i) 40 years in the case of SC /ST and Category No.I. 


ii) 38 years in the case of IIA/ IIB /IIIA and IIIB . 
iii) 35 years in the case of others. 


b ) 


Relaxation of age is permissible as per KCS (General Recruitment) Rules, 1977 . 


3. 


SCALES OF PAY : 
a) For Stenographer . 14550 - 26700 with admissible allowances. 


METHOD OF RECRUITMENT : 


a ) 


The selection will be made as per Karnataka Sub -ordinate Courts (Ministerial and Other Posts ) (Recruitment) 
(Amendment ) Rules , 2007 . 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


೯೩೫ 


5 . GENERAL INSTRUCTIONS : 
a) The envelope containing the applications should be superscribed as “ APPLICATION FOR THE POST OF 

STENOGRAPHER " 


Applications should be accompanied by self-attested copies of certificates in support of age , prescribed qualifications and 
caste etc ., in the prescribed form issued by the competent authority . 
A self-addressed envelope duly stamped with 3 .5 /- should be enclosed with application . Otherwise the applications will 
be rejected . 
The in -service candidates should submit their applications through proper channel along with no -objection certificate of 
the competent authority . 


The candidates should attend the Test/Interview , if called for , at their own expenses. 


The candidates who attempt to obtain extraneous support for their candidature shall not be eligible for appointment. 


Defective/Incomplete applications without enclosures are liable to be rejected . 


h ) 


Applications received after due date will not be considered and no correspondence will be entertained in this matter. 


SHIVASHANKAR AMARANNAVAR 
District and Sessions Judge, Bagalkot 


P . R . 97 


FORM -IV 


(SEE RULE - 12) 


NOTICE 


It is hereby notified that the undersigned has changed his /her name from Tammanna Shanmukhappa Kurubar to 
Tammanna Shanmukhappa Ingalageri. 


P . D . c/ n 93 


Tammanna Shanmukhappa Kurubar 


ಕರ್ನಾಟಕ ಲೋಕಸೇವಾ ಆಯೋಗದ ನಡವಳಿಗಳು 
ವಿಷಯ :- ಆಯೋಗವು ನಡೆಸಿರುವ 2010ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ನೇಮಕಾತಿಯಲ್ಲಿ ಇಲಾಖಾ ಪೂರ್ವಾನುಮತಿ ಪಡೆಯದೆ 

ತಪ್ಪು ಮಾಹಿತಿಯನ್ನು ನೀಡಿ ದುರ್ನಡತೆ ಎಸಗಿರುವ ವರದಿಯ ಬಗ್ಗೆ. 
ಪ್ರಸ್ತಾವನೆ: 

ಆಯೋಗವು ನಡೆಸಿದ 2010ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ: 04 - 02 - 2012ರಂದು 
ಶ್ರೀ ರಮೇಶ್ ಎಂ ಪವಾರ್, ಇವರು ದೂರು ಸಲ್ಲಿಸಿದ್ದು, ಮನವಿಯಲ್ಲಿ ಶ್ರೀಮತಿ ಶಾಂತವ್ವ ಯಮನಪ್ಪ ಲಮಾಣಿರವರು ಸದರಿ ಪರೀಕ್ಷೆಯನ್ನು 
ತೆಗೆದುಕೊಂಡಿದ್ದು, ಇವರು ಶಿಕ್ಷಕಿಯಾಗಿ ವಿಜಾಪುರ ಜಿಲ್ಲೆ, ಮುದ್ದೇಬಿಹಾಳ ತಾಲ್ಲೂಕಿನ ನೇಬಗೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 
ದಿನಾಂಕ:13 - 06 - 2003ರಿಂದ ಕಾರ್ಯನಿರ್ವಹಿಸುತ್ತಿದ್ದರೂ ಸಹ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪೂರ್ವಾನುಮತಿಯನ್ನು ಪಡೆಯದೆ ಅರ್ಜಿ ಸಲ್ಲಿಸಿ 
ಪೂರ್ವಭಾವಿ ಹಾಗೂ ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹೊಂದಿ ಸಂದರ್ಶನಕ್ಕೂ ಹಾಜರಾಗಿದ್ದು, ಆಯೋಗಕ್ಕೆ ಸುಳ್ಳು ಮಾಹಿತಿಯನ್ನು ನೀಡಿರುತ್ತಾರೆ 
ಎಂದು ಹಾಗೂ ಈ ರೀತಿ ಆದರೆ ನಿರುದ್ಯೋಗಿ ಯುವಕರಿಗೆ ಅನ್ಯಾಯವಾಗುತ್ತದೆ ಎಂದು ತಿಳಿಸುತ್ತಾ, ಸುಳ್ಳು ಮಾಹಿತಿ ನೀಡಿರುವುದರಿಂದ 
ಕೂಲಂಕಷವಾಗಿ ಪರಿಶೀಲಿಸಿ ಶ್ರೀಮತಿ ಶಾಂತವ್ವ ಯಮನಪ್ಪ ಲಮಾಣಿರವರ ಅರ್ಜಿಯನ್ನು ವಜಾ ಮಾಡಬೇಕೆಂದು ಕೋರಿರುತ್ತಾರೆ ಹಾಗೂ 
ಸದರಿಯವರ ಜನವರಿ 2012ನೇ ತಿಂಗಳಿನಲ್ಲಿ ಪಡೆದಿರುವ ವೇತನ ಪ್ರಮಾಣ ಪತ್ರವನ್ನು ಲಗತ್ತಿಸಿರುತ್ತಾರೆ. 

ಶ್ರೀ ರಮೇಶ್ ಎಂ ಪವಾರ್, ಇವರು ಸಲ್ಲಿಸಿರುವ ದೂರಿನ ಹಿನ್ನೆಲೆಯಲ್ಲಿ ಶ್ರೀಮತಿ ಶಾಂತವ್ವ ಯಮನಪ್ಪ ಲಮಾಣಿರವರ ಅರ್ಜಿಯನ್ನು 
ಪರಿಶೀಲಿಸಲಾಗಿ, ಅಭ್ಯರ್ಥಿಯು ಗೆಜೆಟೆಡ್ ಪ್ರೊಬೇಷನರ್ 2010ರ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆಯ ಅರ್ಜಿಗಳಲ್ಲಿ ಹಾಗೂ ಸಂದರ್ಶನ 
ಸಮಯದಲ್ಲಿ ಅಭ್ಯರ್ಥಿಗಳು ಸಲ್ಲಿಸುವ Attestation ನಮೂನೆಯಲ್ಲಿ ಎಲ್ಲಿಯೂ ತಾವು ಸರ್ಕಾರಿ ನೌಕರಿಯಲ್ಲಿರುವರೆಂದು ನಮೂದಿಸಿರುವುದಿಲ್ಲ. ಈ 
ಹಿನ್ನೆಲೆಯಲ್ಲಿ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರಿಗೆ ದಿನಾಂಕ:01- 03 - 2012ರಂದು ಆಯೋಗವು ಪತ್ರ 
ಬರೆದು ಈ ಬಗ್ಗೆ ಮಾಹಿತಿ ಕೋರಲಾಗಿ ಶ್ರೀಮತಿ ಶಾಂತವ್ವ ಯಮನಪ್ಪ ಲಮಾಣಿರವರು ದಿನಾಂಕ: 13 - 06 - 2003ರಂದು ಪ್ರಾಥಮಿಕ ಶಾಲಾ 
ಶಿಕ್ಷಕಿಯಾಗಿ ನೇಮಕಾತಿ ಹೊಂದಿದ್ದು, ದಿನಾಂಕ:07 - 02 - 2012ರಂದು ರಾಜೀನಾಮೆಯನ್ನು ಸಲ್ಲಿಸಿರುತ್ತಾರೆ ಮತ್ತು ಇವರ ರಾಜೀನಾಮೆಯನ್ನು 
ದಿನಾಂಕ:05 - 03 - 2012ರಂದು ಅಂಗೀಕರಿಸಲಾಗಿದೆ ಎಂಬುದಾಗಿ ತಮ್ಮ ದಿನಾಂಕ: 02 - 04 - 2012ರ ಪತ್ರದಲ್ಲಿ ತಿಳಿಸಿರುತ್ತಾರೆ. 


೯೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


ಭಾಗ - ೫ 


ದಿನಾಂಕ: 01 - 03 - 2012ರಂದು ಆಯೋಗದಿಂದ ಶ್ರೀಮತಿ ಶಾಂತವ್ವ ಯಮನಪ್ಪ ಲಮಾಣಿರವರಿಗೆ ಹಿಂಬರಹವನ್ನು ಜಾರಿ ಮಾಡಿ ನೀವು 
ಸರ್ಕಾರಿ ಸೇವೆಯಲ್ಲಿರುವುದು ಆಯೋಗಕ್ಕೆ ತಿಳಿದು ಬಂದಿರುವ ಕಾರಣ ಮತ್ತು ನೀವು 2010ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳ 
ನೇಮಕಾತಿಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ಸೇವೆಯಲ್ಲಿರುವ ಬಗ್ಗೆ ಯಾವುದೇ ರೀತಿಯ ನಮೂದುಗಳು ಸಲ್ಲಿಸದಿರುವ ಕಾರಣ, ನೀವು ಸರ್ಕಾರಿ 
ಸೇವೆಯಲ್ಲಿದ್ದಲ್ಲಿ ಅದರ ವಿವರವನ್ನು ಆಯೋಗಕ್ಕೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಅದಕ್ಕುತ್ತರವಾಗಿ ಸದರಿಯವರು ದಿನಾಂಕ:30 - 03 -2012ರಂದು 
ಸಲ್ಲಿಸಿರುವ ಮನವಿ ಅರ್ಜಿಯಲ್ಲಿ ದಿನಾಂಕ :13 - 06 - 2003 ರಿಂದ ಬಿಜಾಪುರ ಜಿಲ್ಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆಸಲ್ಲಿಸುತ್ತಿದ್ದು, ತೀರಾ ಹಿಂದುಳಿದ 
ಪ್ರದೇಶದ ಕುಗ್ರಾಮದಿಂದ ಬಂದಿದ್ದಲ್ಲದೇ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದವಳಾಗಿರುತ್ತೇನೆ. ಸೇವೆಯಲ್ಲಿರುವ ಬಗ್ಗೆ ಇಲಾಖಾ ಪೂರ್ವಾನುಮತಿ 
ಪಡೆಯುವ ವಿಷಯ ನನಗೆ ತಿಳಿಯದಾಯಿತು ಎಂದು ತಿಳಿಸುತ್ತಾ, ಮೇಲ್ಕಂಡ ಅಂಶಗಳನ್ನು ಪರಿಗಣಿಸಿ ತಮ್ಮ ಆಯ್ಕೆಯನ್ನು ಊರ್ಜಿತಗೊಳಿಸಬೇಕೆಂದು 
ಕೋರಿರುತ್ತಾರೆ. 


ಅಂತೆಯೇ ದಿನಾಂಕ:05 - 05 - 2012ರಂದು ಶ್ರೀಮತಿ ಶಾಂತವ್ವ ಯಮನಪ್ಪ ಲಮಾಣಿರವರಿಗೆ ಆಯೋಗದಿಂದ ಕಾರಣ ಕೇಳುವ ನೋಟೀಸ್ 
ಅನ್ನು ಜಾರಿ ಮಾಡಿ ನೀವು ಸರ್ಕಾರಿ ಸೇವೆಯಲ್ಲಿರುವ ಬಗ್ಗೆ ಮಾಹಿತಿ ನೀಡದಿರುವುದು Karnataka Civil Services ( General Recruitment 
Rules ) 1997 ಇದರ ನಿಯಮ -5ರ ಉಪ ನಿಯಮ - 4ರ ಸ್ಪಷ್ಟ ಉಲ್ಲಂಘನೆಯಾಗಿದ್ದು , ಸದರಿ ನಿಯಮಾವಳಿಗಳ ನಿಯಮ 20 ಹಾಗೂ Karnataka 
Recruitment of Gazetted Probationers (Appointment by Competitive Examination) Rules 1997ರ ನಿಯಮ 15ರಲ್ಲಿ ತಿಳಿಸಿರುವಂತೆ ನಿಮ್ಮ 
ವಿರುದ್ದ ಏಕೆ ಕ್ರಮ ಕೈಗೊಳ್ಳಬಾರದು ಎಂಬ ಬಗ್ಗೆ ಈ ನೋಟೀಸ್ ತಲುಪಿದ 10 ದಿನಗಳೊಳಗಾಗಿ ಉತ್ತರ ನೀಡುವಂತೆ ಸೂಚಿಸಲಾಗಿತ್ತು. 
ಇದಕ್ಕುತ್ತರವಾಗಿ ಇವರು ಕಾರ್ಯನಿರ್ವಹಿಸುತ್ತಿರುವ ಶಾಲೆಯು ಮನೆಯಿಂದ ದೂರ ಇರುವುದರಿಂದ ನನ್ನ ಭವಿಷ್ಯದ ಓದಿಗೆ ತೊಂದರೆಯಾಗುತ್ತಿತ್ತು. 
ಆದುದರಿಂದ ನನ್ನ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿ ಗೆಜೆಟೆಡ್ ಪ್ರೊಬೇಷನರ್ ಪರೀಕ್ಷೆಗೆ ಓದುತ್ತಿದ್ದೆ, ರಾಜೀನಾಮೆ ಅರ್ಜಿ ಸಲ್ಲಿಸಿರುವುದರಿಂದ ಅರ್ಜಿಯಲ್ಲಿ 
ನೌಕರಿ ಇಲ್ಲ ಎಂದು ನಮೂದಿಸಿದ್ದೆ ಮತ್ತು ನಂತರ ಸರಿಪಡಿಸಲು ಯಾವುದೇ ವಿಧಾನ ತಿಳಿಯದೇ ಇರುವುದರಿಂದ ಸುಮ್ಮನೆ ಇರಬೇಕಾಯಿತು. ನನ್ನ 
ಸೇವಾ ಅವಧಿಯಲ್ಲಿ ಯಾವುದೇ ದೋಷಗಳು ಇರುವುದಿಲ್ಲವೆಂದು ತಿಳಿಸುತ್ತಾ, ಪ್ರಸ್ತುತ ಪ್ರಸಂಗದಲ್ಲಿ ಯಾವುದೇ ಉದ್ದೇಶ ಪೂರಿತ ಪ್ರಮಾದ ಆಗದೇ 
ಇರುವುದರಿಂದ ತಮ್ಮ ಕಾರಣ ಕೇಳುವ ನೋಟೀಸಿನ ಮುಂದಿನ ಕ್ರಮ ಕೈಬಿಡಬೇಕಾಗಿ ಕೋರಿರುತ್ತಾರೆ . 


11. ಸೇವೆಯಲ್ಲಿರುವ ಅಭ್ಯರ್ಥಿಗಳು ಸೇವಾ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಅವರುಗಳ ನೇಮಕಾತಿ ಪ್ರಾಧಿಕಾರಿಗಳಿಂದ ಪೂರ್ವಭಾವಿ ಪರೀಕ್ಷೆಗೆ 
ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. 


ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳಿಗಾಗಿ ಸಲ್ಲಿಸುವ ಅರ್ಜಿಯ Declaration ಭಾಗದಲ್ಲಿ ಈ ಕೆಳಕಂಡಂತೆ ಹೇಳಲಾಗಿದೆ. 


I hereby declare that all contents made in this downloaded application are true, complete and correct to the best ofmy 


knowledge and belief. Ihave read the rules and understand that in the event of any information being found false or ineligibility being 


detected before or after the selection , my application is liable to be rejected . Action can be taken against me by the Commission / 


Government under rule 20 of the Karnataka Civil Services (General Recruitment) Rules 1977 as amended from time to time. I have 


read the rules and instructions carefully and hereby undertake to abide by them . 


Karnataka Civil Services ( General Recruitment Rules) 1977 ಇದರ ನಿಯಮ 5ರ Disqualification for Appointment 
ಶೀರ್ಷಿಕೆಯಡಿ ಉಪನಿಯಮ 4ರಲ್ಲಿ ಹಾಗೂ ಉಪನಿಯಮ 20ರಲ್ಲಿ ಈ ಕೆಳಕಂಡಂತೆ ಹೇಳಲಾಗಿದೆ. 


4 . No applicant for appointment to a post in any department of Government shall be eligible for appointment if he is , at the 


time of his application , in permanent or temporary employment in any other department of Government or any other State 


Government or Central Government or any other authority specified by the Government in this behalf and has made the application 
without the consent of the Head of the Department or of the Government or of the Authority , as the case may be, under whom he is 
employed. 


20 . Misconduct: 


A candidate found guilty of impersonation or submitting fabricated documents or documents which have been tampered with or 
making statements which are incorrect or false or of suppressing material information or of using or attempting to use unfair means in 
an examination conducted for purpose of recruitment or otherwise resorting to any other irregular or improper means in connection 
with his recruitmentmay , in addition to rendering himself liable to a criminal prosecution and to disciplinary action , be debarred either 
permanently or a specific period 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


೯೩೭ 


By the Commission or other recruiting or examining authority from admission to any examination or appearing for 


any interview for selection of candidates and 


b . 


By the Government for employment under it. 


ಶ್ರೀಮತಿ ಶಾಂತವ್ವ ಯಮನಪ್ಪ ಲಮಾಣಿರವರು ಆಯೋಗವು ನೀಡಿರುವ ಸ್ಪಷ್ಟ ಸೂಚನೆಗಳನ್ನು ಕಡೆಗಣಿಸಿ, ತಾವು ಸರ್ಕಾರಿ ನೌಕರಿಯಲ್ಲಿದ್ದರೂ 
ಸಹ ನೌಕರಿಯಲ್ಲಿರುವುದಿಲ್ಲವೆಂದು ತಪ್ಪು ಮಾಹಿತಿ ನೀಡುವುದರ ಮೂಲಕ ದುರ್ನಡತೆಯನ್ನು ಎಸಗಿರುವ ಕಾರಣ 2010ನೇ ಸಾಲಿನ ಗೆಜೆಟೆಡ್ 
ಪ್ರೊಬೇಷನರ್ ಪರೀಕ್ಷೆಯಿಂದ ಸದರಿ ಅಭ್ಯರ್ಥಿಯನ್ನು ಡಿಬಾರ್ ಮಾಡಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶ ಮಾಡಿರುತ್ತದೆ. 

ಆದೇಶ ಸಂಖ್ಯೆ ಇ(1) 726 /2012 - 13 / ಪಿಎಸ್‌ಸಿ, ಬೆಂಗಳೂರು, ದಿನಾಂಕ:30- 06 - 2012 . 
ಕರ್ನಾಟಕ ಲೋಕಸೇವಾ ಆಯೋಗವು ಕರ್ನಾಟಕ ನಾಗರೀಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ - 20ರಂತೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಶಾಂತವ್ವ ಯಮನಪ್ಪ ಲಮಾಣಿ, ನೋಂದಣಿ ಸಂಖ್ಯೆ 123190, ಇವರು ತಪ್ಪು ಮಾಹಿತಿಯನ್ನು 
ನೀಡಿರುವುದರ ಮೂಲಕ ದುರ್ನಡತೆಯನ್ನು ಎಸಗಿರುವ ಕಾರಣ 2010ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳ ನೇಮಕಾತಿಯಿಂದ ಸದರಿ 
ಅಭ್ಯರ್ಥಿಯ ಅಭ್ಯರ್ಥಿತ್ವವನ್ನು ರದ್ದುಪಡಿಸಿದೆ. 


ಆಯೋಗದ ಆದೇಶದ ಮೇರೆಗೆ , 


ವಿ. ಬಿ .ಪಾಟೀಲ್ 

ಕಾರ್ಯದರ್ಶಿ , 
ಕರ್ನಾಟಕ ಲೋಕಸೇವಾ ಆಯೋಗ. 


ಪಿ. ಆರ್ . 105 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಮೈಸೂರು ಜಿಲ್ಲೆ, ಮೈಸೂರು. 
ಅಧ್ಯಕ್ಷರು, ಆಯ್ಕೆ ಪ್ರಾಧಿಕಾರ ಮತ್ತುನೇಮಕಾತಿ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು 


ಅಧಿಸೂಚನೆ 


ಸಂ : ಗ್ರಾಲೆಸಿ / 66 /2012 -13 ದಿನಾಂಕ: 5 - 7 - 2012 


ವಿಷಯ 


ಮೈಸೂರು ಜಿಲ್ಲಾ, ಕಂದಾಯ ಘಟಕದ, ತಾಲ್ಲೂಕುಗಳಲ್ಲಿ ಖಾಲಿಯಿರುವ ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರನೇಮಕಾತಿ 
ಮೂಲಕ ಭರ್ತಿ ಮಾಡುವ ಬಗ್ಗೆ . 
1 ಸರ್ಕಾರದ ಅಧಿಸೂಚನೆ ಸಂ : ಕಂ . ಇ. 299 ಬಿ .ಎಸ್. ಸಿ. 2006 ದಿನಾಂಕ 3 - 2 - 2009 ಮತ್ತು 24 - 7 - 2009 


ಉಲ್ಲೇಖ 


2 


ಸರ್ಕಾರದ ಪತ್ರ ಸಂ . ಕಂ . ಇ .04 ಬಿ.ಎಸ್.ಸಿ. 2011 ದಿನಾಂಕ 25 - 2 - 2011 


3 


ಸರ್ಕಾರದ ಆದೇಶ ಸಂ . ಕಂ . ಇ. 33 ಡಿ . ಎಸ್ . ಪಿ . 2012 ದಿನಾಂಕ 5 - 6 - 2012 


4 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿ. ಪಿ. ಎ.ಆರ್.52 ಎಸ್.ಆರ್. ಆರ್ .99 ದಿನಾಂಕ 29 - 11 - 2002 


ಮೈಸೂರು ಜಿಲ್ಲಾ, ಕಂದಾಯ ಘಟಕದ, ವಿವಿಧ ತಾಲ್ಲೂಕು ಕಛೇರಿಗಳಲ್ಲಿ ಖಾಲಿಯಿರುವ ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರನೇಮಕಾತಿ 
ಮೂಲಕ ಭರ್ತಿ ಮಾಡಲು, ಅರ್ಹ ಅಭ್ಯರ್ಥಿಗಳಿಂದ ಆನ್‌ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನೇಮಕಾತಿ ಪ್ರಕ್ರಿಯೆಯನ್ನು 
ಅನುಬಂಧದಲ್ಲಿ ನಿಗದಿಪಡಿಸಿರುವ ವೇಳಾಪಟ್ಟಿಯಂತೆ ನಡೆಸಲಾಗುವುದು. 

ಖಾಲಿ ಹುದ್ದೆಗಳ ವಿವರ 
ಹುದ್ದೆಯ ಹೆಸರು: ಗ್ರಾಮಲೆಕ್ಕಿಗರು ಒಟ್ಟು ಖಾಲಿ ಹುದ್ದೆ : 60 ( ಅರವತ್ತು) 


ಕ್ರಮ 


ವರ್ಗೀಕರಣ 


ಪ . ಜಾ 


| ಪ . ಪಂ | 


| ವ - 2ಎ 


| ವ - 2ಬಿ | 


ವ - 3ಎ | ವ - 3ಬಿ 


| 


ಸಾ . ಅ 


ಸಂಖ್ಯೆ 


ಸಾಮಾನ್ಯ 


2 . 


ಮಹಿಳೆ 


ಗ್ರಾಮೀಣ 


೯೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


ಭಾಗ - ೫ 


ಕ್ರಮ 


ವರ್ಗೀಕರಣ 


ಪ . ಜಾ 


ಪ . ಪಂ 


ವ -1 | ವ -2ಎ | ವ- 2ಬಿ | -3ಎ 


-3ಬಿ | ಸಾ.ಅ 


ಸಂಖ್ಯೆ 


ಒಟ್ಟು 


4 


. 


ಮಾಜಿ ಸೈನಿಕ 


ಕನ್ನಡ ಮಾಧ್ಯಮ 


ಯೋಜನೆಗಳಿಂದ 
ನಿರಾಶ್ರಿತ 


ಅಂಗವಿಕಲರು 


1 


| 


2 


| 


07 


| 


2 


| 


2 


| 


3 


| 


30 


| 


60 


ಒಟ್ಟು: | 10 | | 
ರೋಸ್ಟರ್ ಪಾಯಿಂಟ್ 75 ರಿಂದ ಮುಂದುವರೆಸಲಾಗಿದೆ. 
* ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 09 - 07 - 2012 
* ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ - 07 - 08 - 2012 ಸಂಜೆ 5 - 30 ಗಂಟೆ 


ಸಂ:1 ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆ: 

ದ್ವಿತೀಯ ಪಿ. ಯು.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ಸಿ.ಬಿ.ಎಸ್.ಇ./ಐ.ಸಿ.ಎಸ್.ಇ. ರವರು ನಡೆಸುವ 12ನೇ ತರಗತಿ ಪರೀಕ್ಷೆಯಲ್ಲಿ 
ತೇರ್ಗಡೆಯಾಗಿರತಕ್ಕದ್ದು.. ಈ ವಿದ್ಯಾರ್ಹತೆಯನ್ನು ಅಧಿಸೂಚನೆ ಹೊರಡಿಸುವ ದಿನಾಂಕಕ್ಕೆ ಮುಂಚಿತವಾಗಿ ಹೊಂದಿರತಕ್ಕದ್ದು. 
ಸಂ :2 ಹುದ್ದೆಗೆ ನಿಗದಿಪಡಿಸಿರುವ ವೇತನಶ್ರೇಣಿ: 
ರೂ :11600 - 21000 
ಸಂ :3 ಹುದ್ದೆಗೆ ನಿಗದಿಪಡಿಸಿರುವ ವಯೋಮಿತಿ: 


ವರ್ಗ 


ವಯೋಮಿತಿ 


ಕ್ರಮ 
ಸಂಖ್ಯೆ 
1 


. 


18 - 35 ವರ್ಷ 


ಸಾಮಾನ್ಯ 
ಪ್ರವರ್ಗ - 2ಎ / 2ಬಿ / 3ಎ / 3ಬಿ 


18 - 38 ವರ್ಷ 


ಪ್ರವರ್ಗ - 1 ಪ. ಜಾ / ಪ. ವರ್ಗ 


18 - 40 ವರ್ಷ 


ಸಂ :4 ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಶುಲ್ಕ : 


ವರ್ಗ 


ಶುಲ್ಕ 


ಪಾವತಿಸುವ ವಿಧಾನ 


ಸಂಖ್ಯೆ 

ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ / ಪ್ರವರ್ಗ -1 
* 2 ಇತರೆ ಅಭ್ಯರ್ಥಿಗಳು 
[ 3 ] ಬ್ಯಾಂಕ್ ಶುಲ್ಕ 


ರೂ :100 .00 | ಚಲನ್ ಮೂಲಕ ಸ್ಟೇಟ್ ಬ್ಯಾಂಕ್ ಆಫ್ 

ಮೈಸೂರಿನ ಯೂನಿವರ್ಸಿಟಿ ಬ್ರಾಂಚ್‌ನ 
ರೂ :200 .00 

ಖಾತೆ ಸಂಖ್ಯೆ 64076363630 ಕ್ಕೆ ಜಮಾ 
ರೂ : 25 - 00 || ಮಾಡತಕ್ಕದ್ದು. 


ಸಂ:5 ಹುದ್ದೆಯ ಆಯ್ಕೆ ವಿಧಾನ : 

ಅಭ್ಯರ್ಥಿಯು ದ್ವಿತೀಯ ಪಿ. ಯು. ಸಿ./ಸಿ. ಬಿ.ಎಸ್. ಇ / ಐ.ಸಿ. ಎಸ್. ಇ. ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಮೆರಿಟ್ ಆಧಾರದಲ್ಲಿ 
ಮೀಸಲಾತಿಗೆ ಅನುಗುಣವಾಗಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ: RD . 299 BSC 2009 ದಿನಾಂಕ 3 - 2 - 2009 ರನ್ವಯ ಆಯ್ಕೆ ಮಾಡಲಾಗುವುದು 


ಸಂಖ್ಯೆ :6 ನಿಬಂಧನೆಗಳು: 


ಅರ್ಹ ಅಭ್ಯರ್ಥಿಗಳು ONLINE ಮೂಲಕ ಮಾತ್ರ ಅರ್ಜಿ ಸಲ್ಲಿಸುವುದು. ಕಂಪ್ಯೂಟರ್ ವೆಬ್ ಸೈಟ್‌ನಲ್ಲಿ ಲಭ್ಯವಿರುವ ಅರ್ಜಿಯನ್ನು 
ಭರ್ತಿ ಮಾಡಿದ ತರುವಾಯ ಅಭ್ಯರ್ಥಿಯು ಚಲನ್ ಅನ್ನು ಪಡೆದು ಸಂಬಂಧಿಸಿದ ಬ್ಯಾಂಕಿನಲ್ಲಿ ಪಾವತಿಸಿ ಚಲನ್ ಸಂಖ್ಯೆ ಹಾಗೂ 
ದಿನಾಂಕವನ್ನು ನಮೂದಿಸಿದ ನಂತರವೇ ಅರ್ಜಿಯು ಸ್ವೀಕೃತವಾಗುವುದು . 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


೯೩೯ 


3. 


ಅಭ್ಯರ್ಥಿಯು ಎಲ್ಲಾ ಪ್ರಮಾಣಪತ್ರಗಳನ್ನು ಮತ್ತು ಅಂಕಪಟ್ಟಿಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ 
ಮುಂಚಿತವಾಗಿ ಹೊಂದಿರತಕ್ಕದ್ದು. 
ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು, ಎರಡು (02 ) ವರ್ಷಗಳ ಪರಿವೀಕ್ಷಣಾವಧಿ ಪೂರೈಸುವುದು ಕಡ್ಡಾಯವಾಗಿರುತ್ತದೆ. 
ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಇಲಾಖಾ ಮುಖ್ಯಸ್ಥರ ನಿರಾಕ್ಷೇಪಣಾ ಪತ್ರವನ್ನು ಹೊಂದಿರತಕ್ಕದ್ದು. 
ಜನ್ಮ ದಿನಾಂಕವನ್ನು ಎಸ್.ಎಸ್.ಎಲ್. ಸಿ. ಅಂಕಪಟ್ಟಿಯ ಆಧಾರದ ಮೇಲೆಯೇ ಸಲ್ಲಿಸತಕ್ಕದ್ದು. 
ಮಾಜಿ ಸೈನಿಕ ಮೀಸಲಾತಿ ಹುದ್ದೆಗೆ ಸಂಬಂಧಿಸಿದಂತೆ, ಸೈನಿಕ ಸೇವೆಯಿಂದ ಬಿಡುಗಡೆ ಹೊಂದಿರುವ ಪ್ರಮಾಣಪತ್ರವನ್ನು 
ಹೊಂದಿರತಕ್ಕದ್ದು. 
ಅಂಗವಿಕಲ ಮೀಸಲಾತಿ ಪಡೆಯಲಿಚ್ಚಿಸುವ ಅಭ್ಯರ್ಥಿಗಳು ಸರ್ಕಾರದ ಆದೇಶ ಸಂ : ಸಿಆಸುಇ.115 ನೇನನಿ.2005 
ದಿ: 19 -11 -2005ರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ವೈದ್ಯಕೀಯ 
ಮಂಡಳಿಯು ನೀಡುವ ಪ್ರಮಾಣ ಪತ್ರವನ್ನು ಹೊಂದಿರತಕ್ಕದ್ದು. 


7ಎ 


ಸರ್ಕಾರದ ಅಧಿಸೂಚನೆ ಸಂ . ಡಿ. ಪಿ. ಎ.ಆರ್. 52 ಎಸ್. ಆರ್.ಆರ್.99 ದಿನಾಂಕ 29 -11- 2002 ರಲ್ಲಿ ಗ್ರಾಮಲೆಕ್ಕಿಗರ ಹುದ್ದೆಗೆ ಆಯ್ಕೆ 
ಮಾಡಲು ಗುರುತಿಸಿರುವ ಅಂಗವಿಕಲತೆಯಾದ (1) ಕುಷ್ಠರೋಗದಿಂದ ನಿವಾರಣೆಯಾದವರು ( 2 ) ಶ್ರವಣದೋಷ ( 3) ಮೆಂಟಲಿ 
ಇಲ್ - ಅಂಗವಿಕಲತೆಗೆ ಮಾತ್ರ ಕಾಯ್ದಿರಿಸಲಾದ ಹುದ್ದೆಗಳಾಗಿರುತ್ತವೆ. 
ಅಭ್ಯರ್ಥಿಯು ಜಾತಿ ಪ್ರಮಾಣ ಪತ್ರವನ್ನು ಸರ್ಕಾರದ ಅದೇಶ ಸಂ : ಸಕಇ / 32 /ಎಸ್ಎಡಿ/97 ದಿನಾಂಕ 8 -2 - 2000 ರಲ್ಲಿ 
ನಿಗದಿಪಡಿಸಿರುವಂತೆ ನಮೂನೆಯಲ್ಲಿ ತಾಲ್ಲೂಕು ತಹಸೀಲ್ದಾರರಿಂದ ಪಡೆದಿರತಕ್ಕದ್ದು. 


8, 


9 . 


ಗ್ರಾಮೀಣ ಮೀಸಲಾತಿಯಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದಿನಾಂಕ 13 - 2- 2001ರ ಸರ್ಕಾರದ ಆದೇಶ ಸಂ : 
ಸಿ. ಆ. ಸು . ಇ.8 /ಸೇನನಿ /2001 ರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳ ಮೇಲುರುಜುವನ್ನು ಪಡೆದ ಪ್ರಮಾಣಪತ್ರಗಳನ್ನು ಹೊಂದಿರತಕ್ಕದ್ದು. 


10. 


ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಅಥವಾ ಪತ್ರಾಂಕಿತ ಅಧಿಕಾರಿಗಳಿಂದ ಪಡೆದ ನಡತೆ ಪ್ರಮಾಣಪತ್ರ ಹೊಂದಿರತಕ್ಕದ್ದು. 


11 . 


ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಅಧಿಸೂಚನೆ ಹೊರಡಿಸುವ ದಿನಾಂಕಕ್ಕೆ ಮುಂಚಿತವಾಗಿ ಅಭ್ಯರ್ಥಿಯು ಹೊಂದಿರಬೇಕು 
ಹಾಗೂ ಅಭ್ಯರ್ಥಿಯು ಗಣಕ ಯಂತ್ರಗಳ ಬಗ್ಗೆ ತಿಳುವಳಿಕೆ ಇದ್ದು ಬೇಸಿಕ್ ಕಂಪ್ಯೂಟರ್ ಜ್ಞಾನ ಹೊಂದಿರತಕ್ಕದ್ದು. 
ಪ್ರಕಟಿಸಿರುವ ಹುದ್ದೆಗಳನ್ನು ಹೆಚ್ಚು ಮಾಡುವ ಅಥವಾ ಕಡಿಮೆ ಮಾಡುವ ಹಕ್ಕು ನೇಮಕಾತಿ ಪ್ರಾಧಿಕಾರಕ್ಕೆ ದತ್ತವಾಗಿರುತ್ತದೆ. 
ಅಧಿಸೂಚನೆ ಪ್ರಕಟಿಸಿದ ದಿನಾಂಕದಿಂದ ಮಾರ್ಚ್ 2013ರವರೆಗೆ ಗ್ರಾಮಲೆಕ್ಕಿಗರ ಪದೋನ್ನತಿಯಿಂದ, ಸ್ವಯಂ ನಿವೃತ್ತಿಯಿಂದ ಅಥವಾ 
ಇನ್ಯಾವುದೇ ವಿಧದಲ್ಲಿ ಖಾಲಿಯಾಗುವ ಹುದ್ದೆಗಳನ್ನು ಮೆರಿಟ್ ಆಧಾರದಲ್ಲಿ ಮೀಸಲಾತಿಗನುಗುಣವಾಗಿ ಸದರಿ ಪಟ್ಟಿಯಿಂದ ನೇಮಕಾತಿ 
ಮಾಡುವ ಷರತ್ತಿಗೊಳಪಟ್ಟಿರುತ್ತದೆ . 
ತಪ್ಪು ಮಾಹಿತಿ ಒದಗಿಸಿದ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಹಾಗೂ ಅಂತಹ ಅರ್ಜಿಗಳನ್ನು ಮುನ್ಸೂಚನೆ ನೀಡದೇ 
ತಿರಸ್ಕರಿಸಲಾಗುವುದು 
ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ದಿನಾಂಕವು ಸಾರ್ವಜನಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆ 
ದಿನವನ್ನು ಅರ್ಜಿ ಸ್ವೀಕರಿಸಲು ಕೊನೆ ದಿನಾಂಕವಾಗಿರುತ್ತದೆ. 


ಈ ಅಧಿಸೂಚನೆ ಅನ್ವಯ ನೇಮಕಾತಿ ಹೊಂದುವ ಅಭ್ಯರ್ಥಿಗಳು ಜಿಲ್ಲೆಯ ಯಾವುದೇ ತಾಲ್ಲೂಕುಗಳಲ್ಲಾದರೂ ಸೇವೆ ಸಲ್ಲಿಸಲು 
ಬದ್ದರಾಗಿರಬೇಕು. 


ಅರ್ಜಿಯನ್ನು ONLINE ಮೂಲಕ ಸಲ್ಲಿಸತಕ್ಕದ್ದು. ಆನ್‌ಲೈನ್ ವಿಳಾಸ http :// mysore-va.kar.nic.in or WWW . mysore.nic.in (Click 
on Recruitment)ಆನ್‌ಲೈನ್ ಅರ್ಜಿ ದಿನಾಂಕ 9 -7 - 2012 ರಿಂದ ಲಭ್ಯವಿರುತ್ತದೆ ಹಾಗೂ ದಿನಾಂಕ 07 -08- 2012 ರ ಸಂಜೆ 
5 - 30 ರವರೆಗೆ ಮಾತ್ರ ಲಭ್ಯವಾಗುವುದು. ONLINE ಹೊರತುಪಡಿಸಿ ಇತರೆ ಯಾವುದೇ ವಿಧದಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ . 
ಅಭ್ಯರ್ಥಿಯು ಅರ್ಜಿ ಶುಲ್ಕವನ್ನು ಬ್ಯಾಂಕಿನಲ್ಲಿ ಚಲನ್ ಮೂಲಕ ಪಾವತಿಸಿ ಚಲನ್ ಸಂಖ್ಯೆ ಹಾಗೂ ದಿನಾಂಕವನ್ನು ವೆಬ್‌ಸೈಟ್‌ನಲ್ಲಿ 
ನಮೂದಿಸದಿದ್ದಲ್ಲಿ ಅರ್ಜಿಯು ತಿರಸ್ಕೃತಗೊಳ್ಳುತ್ತದೆ. 
ಅಭ್ಯರ್ಥಿಗಳು ಅರ್ಜಿ ಶುಲ್ಕವನ್ನು ಬ್ಯಾಂಕ್‌ನಲ್ಲಿ ದಿನಾಂಕ 09- 08 -2012 ರಂದು ( ಬ್ಯಾಂಕ್ ವೇಳೆಯಲ್ಲಿ) ಪಾವತಿಸಲು ಅಂತಿಮ 
ದಿನಾಂಕವಾಗಿರುತ್ತದೆ. ತದನಂತರ ಅರ್ಜಿ ಶುಲ್ಕ ಪಾವತಿಸಲು ಅವಕಾಶವಿರುವುದಿಲ್ಲ. 


18 , 


ಅವನಿಗೆ 


೯೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


ಭಾಗ - ೫ 


ನೇಮಕಾತಿ ಪ್ರಕ್ರಿಯೆ ಪ್ರಾರಂಭದ ದಿನಾಂಕದಿಂದ ನೇಮಕಾತಿ ಆದೇಶ ಹೊರಡಿಸುವವರೆಗೆ ಅಭ್ಯರ್ಥಿಗಳಿಗೆ ಯಾವುದೇ ಪತ್ರ 
ವ್ಯವಹಾರವನ್ನು ಮಾಡಲಾಗುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ನಲ್ಲಿ ಮಾಹಿತಿಯನ್ನು ಪಡೆದು ಮೂಲ ದಾಖಲಾತಿಗಳ ಪರಿಶೀಲನೆಗೆ 
ಹಾಜರಾಗತಕ್ಕದ್ದು. 
ನಿಗದಿತ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಅಂಕಗಳ ಮೆರಿಟ್ ಆಧಾರದಲ್ಲಿ ಮೀಸಲಾತಿಗನುಗುಣವಾಗಿ ಪರಿಶೀಲನಾ ಪಟ್ಟಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಪರಿಶೀಲನಾ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ಮೂಲ ದಾಖಲಾತಿಗಳ 
ಪರಿಶೀಲನೆಗಾಗಿ ಹಾಜರಾಗಬೇಕಾಗಿರುತ್ತದೆ . 
ನಿಗದಿತ ದಿನದಂದು ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗದೇ ಇರುವ ಅಭ್ಯರ್ಥಿಗಳು ಅನರ್ಹಗೊಳ್ಳುತ್ತಾರೆ ಮತ್ತು ಪರಿಶೀಲನಾ 
ಪಟ್ಟಿಯ ಅಭ್ಯರ್ಥಿಗಳಿಗೆ ಯಾವುದೇ ಪ್ರತ್ಯೇಕ ಸೂಚನಾ ಪತ್ರವನ್ನು ಈ ಕಾರ್ಯಾಲಯದಿಂದ ಕಳುಹಿಸಲಾಗುವುದಿಲ್ಲ. 
ಅರ್ಜಿಯಲ್ಲಿ ಕೇಳಿರುವ ಪೂರ್ಣ ಮಾಹಿತಿಯನ್ನು ಭರ್ತಿ ಮಾಡಿಲ್ಲದೇ ಇರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ಯಾವುದೇ ಮುನ್ಸೂಚನೆ 
ನೀಡದೇ ತಿರಸ್ಕರಿಸಲಾಗುವುದು. 


21. 


22 . 


ಅಧ್ಯಕ್ಷರು, 
ಆಯ್ಕೆ ಪ್ರಾಧಿಕಾರ ಹಾಗೂ ನೇಮಕಾತಿ ಪ್ರಾಧಿಕಾರ 
ಮತ್ತು ಜಿಲ್ಲಾಧಿಕಾರಿ, ಮೈಸೂರು ಜಿಲ್ಲೆ, ಮೈಸೂರು. 


ಅನುಬಂಧ 


ಮೈಸೂರು ಜಿಲ್ಲೆಯಲ್ಲಿ, ಜೂನ್ 2012ರ ಅಂತ್ಯಕ್ಕೆ ಖಾಲಿಯಿರುವ ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರ ನೇಮಕಾತಿ 

ಮೂಲಕ ಭರ್ತಿ ಮಾಡಲು ಕೆಳಕಂಡಂತೆ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಪ್ರಕಟಿಸಿದೆ. 


ಪ್ರಕ್ರಿಯೆ 


ದಿನಾಂಕ 


-18(d 


05 - 07 -2012 


1 


ಖಾಲಿಯಿರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅಧಿಸೂಚನೆ 
ಹೊರಡಿಸುವ ದಿನಾಂಕ 
ಅಭ್ಯರ್ಥಿಗಳಿಂದ ಆನ್‌ಲೈನ್ ಮೂಲಕ ಅರ್ಜಿಯನ್ನು ಸ್ವೀಕರಿಸಲು ಪ್ರಾರಂಭಿಸುವ ದಿನಾಂಕ 
| ಅಭ್ಯರ್ಥಿಗಳಿಂದ ಆನ್‌ಲೈನ್ ಮೂಲಕ ಅರ್ಜಿಯನ್ನು ಸ್ವೀಕರಿಸಲು ಅಂತಿಮ ದಿನಾಂಕ 


2 . 
3, 


ತಾತ್ಕಾಲಿಕ ಪರಿಶೀಲನಾ ಪಟ್ಟಿ ಪ್ರಕಟಿಸಬೇಕಾದ ದಿನಾಂಕ 
ತಾತ್ಕಾಲಿಕ ಪರಿಶೀಲನಾ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಅಂತಿಮ ದಿನಾಂಕ 


5. 


09 - 07 - 2012 
07 - 08 - 2012 
( ಸಂಜೆ 5 - 30) . 
22 - 08 - 2012 
29 - 8 - 2012 
( ಸಂಜೆ 5 - 30) . 
07 - 09 - 2012 
08 - 09 -2012 
13 - 09 - 2012 

ಹಾಗೂ 
14 - 09 - 2012 


7. 


ಲಿಖಿತ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅಂತಿಮ ಆದೇಶ ಹೊರಡಿಸಬೇಕಾದ ದಿನಾಂಕ 
ಅಂತಿಮ ಪರಿಶೀಲನಾ ಪಟ್ಟಿ ಪ್ರಕಟಣೆಯ ದಿನಾಂಕ 
ಅಂತಿಮ ಪರಿಶೀಲನಾ ಪಟ್ಟಿಯನುಸಾರ ಮೂಲ ದಾಖಲೆಗಳ ಪರಿಶೀಲನೆಯ ದಿನಾಂಕ 


17 - 09 - 2012 


9 . | ಆಯ್ಕೆಯಾದ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ | ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳ ಜಾತಿ 

ಪ್ರಮಾಣ ಪತ್ರವನ್ನು ಸಿಂಧುತ್ವ ದೃಢೀಕರಣ ಪತ್ರಕ್ಕಾಗಿ ಕಳುಹಿಸಲು ಅಂತಿಮ ದಿನಾಂಕ 
10. | ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಹೊರಡಿಸಬೇಕಾದ ದಿನಾಂಕ 


29 - 09 - 2012 


NOTE : 


1 ಅಭ್ಯರ್ಥಿಗಳು ಅರ್ಜಿಯನ್ನು ಆನ್‌ಲೈನ್ ಮೂಲಕ ಮಾತ್ರ ಸಲ್ಲಿಸಲು ಅವಕಾಶವಿರುತ್ತದೆ. 
2 ನೇಮಕಾತಿ ಪ್ರಕ್ರಿಯೆ ಪ್ರಾರಂಭದ ದಿನಾಂಕದಿಂದ ನೇಮಕಾತಿ ಆದೇಶ ಹೊರಡಿಸುವವರೆಗೆ ಅಭ್ಯರ್ಥಿಗಳಿಗೆ ಯಾವುದೇ 

ಪತ್ರ ವ್ಯವಹಾರವನ್ನು ಮಾಡಲಾಗುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ನಲ್ಲಿ ಮಾಹಿತಿಯನ್ನು ಪಡೆದು ಮೂಲ 

ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗತಕ್ಕದ್ದು . 
3 ಎಲ್ಲ ಪ್ರಕ್ರಿಯೆಯನ್ನು ಆನ್‌ಲೈನ್ ಮೂಲಕ ಮಾಡಲಾಗಿರುವುದರಿಂದ ಯಾವುದೇ ಪತ್ರ ವ್ಯವಹಾರಕ್ಕೆ 

ಅವಕಾಶವಿರುವುದಿಲ್ಲ. 


ಜಿಲ್ಲಾಧಿಕಾರಿ, 
ಮೈಸೂರು ಜಿಲ್ಲೆ, ಮೈಸೂರು 


ಪಿ .ಆರ್. 106 


